ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ :  727(843) 

ಸದಸ್ಯರ ಹೆಸರು : ಶ್ರೀ ಶಶೀಲ್‌ ಜಿ ನಮೋಶಿ (ಶಿಕ್ಷಕರ ಕ್ಷೇತ್ರ 

ಉತ್ತರಿಸುವ ದಿನಾಂಕ : 20-12-2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಸರ್ಕಾರಿ ಪೌಢ ಶಾಲೆಯಿಂದ ಸಹ 
ಶಿಕ್ಷಕರುಗಳಿಗೆ ಪದವಿ ಪೂರ್ವ ಕಾಲೇಜುಗಳಿಗೆ 
ಬಡ್ತಿ ನೀಡಲಾಗುತ್ತಿದೆಯೇ; 


ಪದವಿ ಪೂರ್ವ ಕಾಲೇಜುಗಳಲ್ಲಿ ಬಡ್ತಿ 


ನೀಡಲು ಇರುವ ನಿಯಮಾವಳಿಗಳೇನು; 


ಈ ಹಿಂದೆ ಎಷ್ಟು ಶಿಕ್ಷಕರುಗಳಿಗೆ ಬಡ್ತಿಯನ್ನು 
ಯಾವ ದಿನಾಂಕದವರೆಗೆ ನೀಡಲಾಗಿತ್ತು ; 


ಕಳೆದ ಸುಮಾರು 7-8 ವರ್ಷಗಳಿಂದ 
ಶಿಕ್ಷಕರುಗಳಿಗೆ ಬಡ್ತಿ ನೀಡದಿರಲು 
ಕಾರಣಗಳೇನು; 


2009, ದಿನಾಂಕ: 15-05-2014ರಂತೆ ಕರ್ನಾಟಕ 
ಸಾಮಾನ್ಯ ಸೇವೆಗಳು(ಪದವಿ ಪೂರ್ವ 
ಶಿಕ್ಷಣ)(ನೇಮಕಾತಿ) ನಿಯಮಗಳು, :2013 ರಂತೆ 
ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿವಿಧ 
ವಿಷಯಗಳ ಶೇ.75ರಷ್ಟು ಉಪನ್ಯಾಸಕರನ್ನು ನೇರ 
ನೇಮಕಾತಿ ಮೂಲಕ ಹಾಗೂ ಶೇ.25ರಷ್ಟು 
ಉಪನ್ಯಾಸಕರ ಹುದ್ದೆಗಳನ್ನು ಸರ್ಕಾರಿ 
ಪ್ರೌಢಶಾಲೆಗಳ ಸಹ ಶಿಕ್ಷಕ ವೃಂದದಿಂದ 
ಉಪನ್ಯಾಸಕ ವೃಂದಕ್ಕೆ ಬಡ್ತಿ ಮೂಲಕ ನೇಮಕ 
ಮಾಡಲು ಅಧ ಕಲ್ರಿಸ ಲಾಗಿತ್ತು 


1998 ರಿಂದ 2011 ರವರೆಗೆ ಪ್ರೌಢಶಾಲಾ ಸಹ 
ಶಿಕ್ಷಕರ ಹುದ್ದೆಯ ವೃಂದದಿಂದ ಉಪನ್ಯಾಸಕರ 
ಹುದ್ದೆಯ ವೃಂದಕ್ಕೆ 5737 ಸಹಶಿಕ್ಷಕರಿಗೆ 
ಪದೋನ್ಮತಿ ನೀಡಲಾಗಿದೆ. 

*€ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಡಿಪಿಎಆರ್‌ TH ಎಸ್‌ಆರ್‌ಇ 94 
ದಿನಾಂಕ:27/05/998ರಲ್ಲಿ ಶೇಕಡ 50ರಷ್ಟು 
ಉಪನ್ಯಾಸಕರ ಹುದ್ದೆಗಳನ್ನು ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡಲು 
ಮತ್ತು ಶೇಕಡ 50 ರಷ್ಟು ಪೌಢಶಾಲಾ ಸಹ 
ಶಿಕ್ಷಕರ ವೃಂದದಿಂದ ಸರ್ಕಾರಿ ಪದವಿ 
ಪೂರ್ವ ಕಾಲೇಜಿನ ಉಪನ್ಯಾಸಕರ 
ವೃಂದಕ್ಕೆ ಬಡ್ಡಿ ನೀಡಲು ಅವಕಾಶ 
ಕಲ್ಪಿಸಲಾಗಿತ್ತು. 


* ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡ 
ಡಿಜಿಡಿ 2009 ದಿನಾಂಕ:15/05/2014 ರಲ್ಲಿ 
ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ 
ಪರಿಷ್ಕರಣೆ ಮಾಡಿ ಶೇಕಡ 75 ರಷ್ಟು 
ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ 

' ಭರ್ತಿ ಮಾಡಲು ಮತ್ತು ಶೇಕಡ 25ರಷ್ಟು 
ಹುದ್ದೆಗಳನ್ನು ಬಡ್ತಿ ಮೂಲಕ ತುಂಬಲು 
ಅವಕಾಶ ಕಲ್ಪಿಸಲಾಗಿದೆ. 


ಹಳೆ ನಿಯಮಾವಳಿ ತಿದ್ದುಪಡಿಯಾಗಿ ಹೊಸ 
ನಿಯಮಾವಳಿ ರೂಪಿಸಿದರೂ ಕೂಡ ಬಡ್ತಿ 
ನೀಡದಿರಲು ಕಾರಣಗಳೇನು? (ಸಂಪೂರ್ಣ 
ಮಾಹಿತಿ ನೀಡುವುದು) 


1998ರ ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನಯ ಸರ್ಕಾರಿ ಪದವಿ ಪೂರ್ವ 
ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗಳನ್ನು 
ಶೇ.50ರಷ್ಟು ನೇರ ನೇಮಕಾತಿ ಮೂಲಕ ಹಾಗೂ 
ಶೇ.50ರಷ್ಟು ಹುದ್ದೆಗಳನ್ನು ಸರ್ಕಾರಿ ಸಹ ಶಿಕ್ಷಕ 
ವೃಂದದಿಂದ ಬಡ್ತಿ ಮೂಲಕ ತುಂಬಲು ಅವಕಾಶ 
ಕಲ್ಪಿಸಲಾಗಿತ್ತು. ಆದರೆ, 2014ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ, ಹಿಂದಿನ 
ನಿಯಮವಳಿಯನ್ನು ಶೇ.50:50ರ ಬದಲಾಗಿ, 
ಪ್ರಸ್ತುತ ಶೇ.75:25ಕ್ಕೆ ನಿಗದಿಗೊಳಿಸಲಾಗಿರುತ್ತದೆ. ಈ 
ಹಿನ್ನೆಲೆಯಲ್ಲಿ, ಬಡ್ತಿ ಕೋಟಾದಲ್ಲಿ ಈಗಾಗಲೇ 
ಶೇಕಡ 50ರಷ್ಟು ಪದೋನ್ನತಿ ನೀಡಿರುವುರಿಂದ 395 
ಹುದ್ದೆಗಳು ಹೆಚ್ಚುವರಿಯಾಗಿರುತ್ತವೆ. ಆದ್ದರಿಂದ, 
ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಾವಳಿಗಳನ್ವಯ 
ಬಡ್ತಿ ಕೋಟಾದ ಹುದ್ದೆಗಳು ಲಭ್ಯವಿರುವುದಿಲ್ಲ 
ಆದ್ದರಿಂದ ಬಡ್ತಿ ನೀಡಲಾಗಿಲ್ಲ. 


ಸಂಖ್ಯೆ: ಇಡಿ 203 ಡಿಜಿಡಬ್ಬ್ಯೂ 2021 


ಘ್‌)" 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


